ಕರ್ನಾಟಕ ವಿಧಾನ ಪರಿಷತ್ತು 


Yi ಗುರುತಿಲ್ಲದ ಪ್ರಶ್ನೆ ಸ 


891 (834) 


ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 10.03.2021 
ಕ್ರ ಪ್ರಶ್ನೆ ಉತ್ತರ 


ಅ) | ಕೊಡಗು ಜಿಲ್ಲೆಯಲ್ಲಿ ಕಂದಾಯ 
ನಿಗಧಿಗಾಗಿ ಎಷ್ಟು ಅರ್ಜಿ 


ವಿಲೇವಾರಿಯಾಗದೇ ಬಾಕಿ ಇರುವ 
ಅರ್ಜಿಗಳು ಎಷ್ಟು; 


ಸಲ್ಲಿಕೆಯಾಗಿವೆ; ಸದರಿ ಅರ್ಜಿಗಳಲ್ಲಿ 


ಕೊಡಗು ಜಿಲ್ಲೆಯಲ್ಲಿ ಕಂದಾಯ ನಿಗಧಿಗಾಗಿ ಒಟ್ಟು 1209 
ಅರ್ಜಿಗಳು ಸಲ್ಲಿಕೆಯಾಗಿರುತ್ತವೆ. ಸದರಿ ಅರ್ಜಿಗಳ ಪೈಕಿ 
657 ಅರ್ಜಿಗಳು ವಿವಿಧ ಕಚೇರಿಗಳಲ್ಲಿ ವಿಲೇವಾರಿಗೆ ಬಾಕಿ 
ಇರುತ್ತವೆ. 


ಆ) | ಬಾಕಿ ಇರುವ ಅರ್ಜಿಗಳ ಶೀಘ್ರ 
ವಿಲೇವಾರಿಗೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ; 


ಸದರಿ ಅರ್ಜಿಗಳ ಪೈಕಿ ಬಹುತೇಕ ಅರ್ಜಿಗಳು ಸರ್ವೆ 
ಕಾರ್ಯಕ ಮತ್ತು ಕಂದಾಯ ಅನುಮೋದನೆಯಾದ 
ನಂತರ ಆಕಾರ್‌ ಬಂದ್‌, ಪೋಡಿ ದುರಸ್ಸಿಗಾಗಿ ಬಾಕಿ 
ಇದ್ದು, ಅವುಗಳನ್ನು ಆಧ್ಯತೆ ಮೇಲೆ ವಿಲೇವಾರಿ 
ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಇ) | ಸದರಿ ಅರ್ಜಿಗಳಲ್ಲಿ ಎಷ್ಟು 
ಅರ್ಜಿಗಳನ್ನು ಸಕಾಲದಲ್ಲಿ 
ನೋಂದಾಯಿಸಿ ವಿಲೇವಾರಿ 
ಮಾಡಲಾಗಿದೆ; 


ಈ) | ಸಕಾಲ ಯೋಜನೆಯಲ್ಲಿ ಸದರಿ 
ಅರ್ಜಿಗಳ ವಿಲೇವಾರಿಗೆ 
ತಡವಾಗುತ್ತಿರಲು ಕಾರಣಗಳೇನು ? 


ಕಂದಾಯ ನಿಗಧಿಗಾಗಿ `ಸಲ್ಲಿಕೆಯಾಗುವೆ ಅರ್ಜಿಗಳನ್ನು 
ಸಕಾಲ ಯೋಜನೆಯಡಿ ಸೇರ್ಪಡೆಗೊಳಿಸಿರುವುದಿಲ್ಲ. 


ಕಂಇ 53 ಟಿಆರ್‌ಎಲ 2021 


ಂ a Mi 
ರ್‌. ಅಶೋಕ)" ' 


ಕಂದಾಯ ಸಚಿವರು 


